ಕೆ. ಜಗನ್ನಾಥಶಾಸ್ತ್ರಿ 


ಕಲಿಸೆನಾಡು : ಒಂದು ಭಿಪೃಣಿ 


ನಾಡಕಲಸಿ-ಈಗ ಒಂದಂ ಹಳ್ಳಿ. ಇದಂ ಶಿವ 
ಮೊಗ್ಗ ಜಿಲ್ಲೆ, ಸಾಗರ ತಾಲ್ಲೂಕಿನಲ್ಲಿದೆ. ಇದಂ 
ಸುಮಾರಂ ೮೦೦ ವರ್ಷಗಳ ಹಿಂದೆ *ಕಲಿಸೆ ನಾಡಂ” 
ಎಂಬ ಚಿಕ್ಕನಾಡಿನ ರಾಜಧಾನಿಯಠಾಗಿತ್ತು, ಈ ನಾಡನ್ನೂ 
ಈ ನಾಡಿನ ಅಧಿಪತಿಯಣಗಿದ್ದ ಮತ್ತೂ ಕಲಾಭಿವಕಾನಿಯಾ 
ಗಿದ್ದ ವರಾಂಡಲಿಕನೊಬ್ಬನನ್ನ ಪರಿಚಯ ವರಾಡಿಕೊಡಂ 
ವುದಂ ಈ ಪ್ರಬಂಧದ ಉದ್ದೇಶ 


ಕ್ರಿಸ್ತಶಕ ಏಳನೆಯ ಶತವಣಾನದಿಂದ ಹನ್ನೆರಡ 
ನೆಯ ಶತವಣನದವರೆಗೆ, ಸಾಂತಾರರು ಹೊಂಬಂಚ 
ವನ್ನು ರಾಜಧಾನಿಯನ್ನಾಗಿ ವಕಾಡಿಕೊಂಡು ಪೊಟ್ಟಿ 
ಪೊಂಬುರ್ಚಿನಾಡನನ್ಣ  ಆಳಿದರರಂ, ಈ ರಾಜ್ಯದ 
ಸ್ಥಾಪಕ ಜಿನದತ್ತರಾಯ,! ಜಿನದತ್ತರಾಯ ಉತ್ತರ 
ಭಾರತದವನು. ಅವನು ಈ ಪ್ರದೇಶಕ್ಕೆ ಬರಂವ ಮಂನ್ನ 
ಈಪ ದೇಶವನ್ನು ಬೇಡರ ನಾಯಕನಂ ಆಳುತ್ತಿದ್ದನಂ,2 
ಆಗ ಇಲ್ಲಿ ಕನಕಪುರ ಎಂಬ ಊರಂ ಇತ್ತೂ. ಆಗ ಆಳಂ 
ತ್ತಿದ್ದ ರಾಜನ ಹೆಸರು ಕನಕನಾಯಂಕ, ಇವನಂ 
ಇಲ್ಲಿಯೇ ಇದ್ದ ಭಿಲ್ಲೇಶ್ವರ ದೇವರ ಭಕ್ತನಾಗಿದ್ದ. 


ಜಿನದತ್ತರಾಯನಿಗೆ ಕನಕನಾಯಕ ರಾಜ್ಯವನಲ್ನಿ 


ಒಪ್ಪಿಸಿದ, ಪದ್ಮಾವತಿದೇವಿಯ ಅಪ್ಪಣೆಯಂತೆ ಜಿನ 
1 EC. 17811, ೫೩. 35, 48 
2 ಭಿಲ್ಲೇಶ್ವರ ಮಹಾತ್ಮೆ (ಅಪ್ಪಕಟಿತ ಪದ್ಮಕಾವ್ಯ) 
3 ಪದ್ಮಾವತಿ ಮಹಾತ್ಮೆ 
4 EC., 5೩. 67 


ಇತಿಹಾಸ ದರ್ಶನ 


ದತ್ತರಾಯ ಇಲ್ಲಿ ಒಂದಂ ಪಟ್ಟಣವನ್ನು ಕಟ್ಟಿದ. 
ಅದನ್ನು ಪೊಂಬುರ್ಚ ಎಂದು ಹೆಸರಿಟ್ಟ, ಅಲ್ಲದೆ ಒಂದಂ 
ಪದ್ಮಾವತಿ ದೇವಿಗಾಗಿ ಒಂದಂ ದೇವಾಲಯವನ್ನೂ 
ಕಟ್ಟಿಸಿದ.3 ಅನಂತರ ಕನಕನಾಯಕ ತನ್ನ ಪರಿವಾರ 
ದೊಂದಿಗೆ, ಆ ಪ್ರದೇಶವನ್ನು ಬಿಟ್ಟ, ಸಾಗರ ತಾಲ್ಲೂಕಿನ 
ಹೊಸಗುಂದಕ್ಕೆ ಬಂದು ನೆಲಸಿರಬಹಂದು. ಕೆಲವು ದಿನ 
ಕಳೆದ ನಂತರ, ಕೆಲವರು ಹೊಸಗುಂದದಿಂದ ಸಂವಕಾರಂ 
ಹತ್ತ ಮೈಲಿಗಳಷ್ಟು ದೂರದಲ್ಲಿರುವ ಕಲಿಸೆ ಎಂಬ 
ಊರಿಗೂ ಬಂದಂ ನೆಲಸಿರಬಹಂದಂ, 


ಹನ್ನೆರಡನೆಯ ಶತವಕಾನದಲ್ಲಿ ಪೊಂಬುರ್ಚದ 
ಸಾಂತಾರರಂ, ಹೊಯ್ಸಳರಿಗೆ ಸೋತಂ ಕಳಸಕ್ಕೆ ಹೋದ 
ನಂತರ, ಹೊಸಗುಂದ ಮತ್ತು ಕಲಿಸೆಗಳಲ್ಲಿದ್ದ ಕನಕ 
ನಾಯಕನ ವಂಶಸ್ಥರಂ ತಲೆ ಎತ್ತಿ ಹೊಸಗುಂದನಾಡಂ 
ಮತ್ತು ಕಲಿಸೆನಾಡಂ-ಇವನನ್ನಿ ಆಳಿರಬಹಂದಂ. 


ಹನ್ನೆರಡನೆಯ ಶತವಕಾನದಿಂದ ಹದಿವಂಣರನೆಯ 
ಶತವಕಾನದ ಉತ್ತರಾರ್ಧದವರೆಗೆ ಹೊಸಗುಂದದ ನಾಡು 
ಸ್ವತಂತ್ರವಾಗಿ  ಅಸ್ತ್ರಿತ್ವದಲ್ಲಿದ್ದಂತೆ ಶಾಸನಗಳಿಂದ 
ತಿಳಿದುರಬುತ್ತದೆ.* ಕಲಿಸೆನಾಡು ಹನ್ನೆರಡನೆಯ ಶತ 
ವಕಾನದ ಪೂರ್ವಾರ್ಧದಲ್ಲಿ ಅಸ್ತಿತ್ವದಲ್ಲಿದ್ದು ,ಹೊಯ್ಸಳ 


೧೩೩ 


ಚಕ್ರವರ್ತಿಗಳ ಅಧೀನದಲ್ಲಿ ವಾಂಡಲಿಕರ ಒಡೆತನಕ್ಕೆ 
ಒಳಪಟ್ಟ ನಾಡಾಗಿ ಇದ್ದುದು ಶಾಸನಗಳಿಂದ ತಿಳಿದಂ 
ಬರುತ್ತದೆ. 5 


ಹೊಸಗಂಂದನಾಡಿನ ವೊದಲನೆಯ ಅರಸ 
ಬೊಮ್ಮರಸ; ಲಚ್ಚಿಯಂ್ಬೆ ಆತನ ಹೆಂಡತಿ. ಕಾಳರಸ, 
ತಮ್ಮರಸ ಎಂಬ ಇಬ್ಬರು ಗಂಡಂಮಕ್ಕಳಂ ; ಕೆಳೆಯಬ್ಬ 
ರಸಿ ಮಗಳಂ. ಕೆಳೆಯಬ್ಬರಸಿಗೆ ಬೀಯಬ್ಬರಸಿ ಎಂಬ 
ಮಗಳಿದ್ದಳು. ಇವಳ ಗಂಡ ಪಡುವಳ ಗೊಂಗಣ. 
ಇವರಿಗೆ ಬಾಳೆಯವ್ಮೂ ವೆಗ್ಗ ಡೆ ಎಂಬ ವಂಗನಿದ್ಧನಂ,5 


ಇದೇ ಸಮಯದಲ್ಲಿ ಕಲಿಸೆನಾಡನ್ನು ಬಲ್ಲ ವೆಗ್ಗಡೆ 
ಎಂಬುವನು ಆಳಂತ್ರಿದ್ದನಂ. ಪಡುವಳ ಗೊಂಗಣನ 
ಮಗನಾದ ಬಾಳೆಯಮ್ಮ ವೆಗ್ಗಡೆ ಬಲ್ಲ ವೆಗ್ಗಡೆಯ 
ಅಳಿಯನಾದನಂ. ಬಲ್ಲವೆಗ್ಗಡೆಯ ನಂತರ, ಬಾಳೆ 
ಯಮ್ಮ ವೆಗ್ಗಡೆಯೇ ಕಲಿಸೆನಾಡಿನ ಅರಸನಾದನು. ಬಲ್ಲ 
ವೆಗ್ಗಡೆಯ ಬಗ್ಗೆ ಹೆಚ್ಚಿಗೆ ಎನೂ ತಿಳಿಯಂವುದಿಲ್ಲ. ಬಾಳೆ 
ಯಂಮ್ಮ ವೆಗ್ಗವ ವಂತ್ರ ಅನಂತರ ಕಲಿಸೆನಾಡನ್ನು ಆಳಿದ 
ವಕಾಂಡಲಿಕರು, ತಾವು ಭಿಲ್ಲೇಶ್ವರದಲ್ಲಿರಂವ ಭಿಲ್ಲೇಶ್ವರ 
ದೇವರ ಪಾದಪದ್ಮಾರಾಧಕರೆಂದಂ  ಕರೆದುಕೊಂಡಿ 
ದಾರೆ. 


| ಕ್ರಿಸ್ತಶಕ ೧೨೧೮ರ ಶಾಸನವು ಬಾಳೆಯವ್ಮೂ 
ವೆಗ್ಗಡೆಯಂ ಹೊಯ್ಸಳ ಇಮ್ಮಡಿ ವೀರಬಲ್ಲಾಳನ 
ಮಾಂಡಲಿಕನಾಗಿದ್ದನೆಂದೂ ಕ್ರಿ.ಶ. ೧೨೧೮ರಲ್ಲಿ ಅಂದರೆ, 
ಶಕವರ್ಷ ೧೧೪೦ನೆಯ ಬಹುಧಾನ್ಯ ನಾಮ ಸಂವತ್ಸರದ 
ಆಶ್ಚಯಂಜ ಶುದ್ಧ ೫ರಂದು, ಕಲಿಸೆಯಲ್ಲಿ ಸೋಮ 
ನಾಥ ದೇವಾಲಯಂವನ್ನು ಕಟ್ಟಿ ಸಿದನೆಂದೂ ತಿಳಿಸಂತ್ತದೆ,8 


ಬಾಳೆಯಮ್ಮ ವೆಗ್ಗ ಡೆಯ ನಂತರ ಕಲಿಸೆನಾಡನ್ನ್ನ 


lbid., Sa. 127 
Ibid. 
Ibid., Sa. 15 
Ibid., Sa. 127 
78/6. 
10 ಕೆಳದಿನೃಪವಿಜಯಂ 


೦೦೦ INU 


೧೩೪ 


ಬೀರದೇವರಸ ಆಳಿದನಂ. ಆಗ ಬೊಮ್ಮರಸ ಎಂಬುವನು 
ಹೊಂಬುಚವನ್ನು ಆಳುತ್ತಿದ್ದನು. ಆಗ ಬೀರದೇವ 
ರಸನು ಹೊಂಬಂಚಕ್ಕೆ ಧಾಳಿಯ ಬೊಮ್ಮುರಸನನ್ನು 
ಸೋಲಿಸಿದ್ದೇ ಅಲ್ಲದೆ, ಅಲ್ಲಿನ ಸಮಸ್ತ ವಸ್ತುಗಳನ್ನೂ 
ಕೊಳ್ಳೆ ಹೊಡೆದುಕೊಂಡು ಬಂದನೆಂದು ಕ್ರಿ.ಶ. 


ಛ 
೧೨೪೮ರ ಶಾಸನ ತಿಳಿಸುತ್ತದೆ? 


ಬೀರದೇವರಸನ ನಂತರ ಈ ನಾಡು ಹೊಯ್ಸಳ 
ರಾಜ್ಯದಲ್ಲಿ ಐಕ್ಯವಾಗಿ, ತನ್ನ ಸ್ವತಂತ್ರ ಅಸ್ತಿತ್ವವನ್ನು 
ಕಳೆದಂಕೊಂಡಿತಂ. ಕ್ರಿ.ಶ. ೧೪೯೯ರಲ್ಲಿ ವಿಜಯಂನಗರದ 
ಚಕ್ರವರ್ತಿಯಾದ ಕೃಷ್ಣದೇವರಾಯಂನಂ. ಕೆಳದಿ ಸ್ಮಾಪಕ 
ನಾದ ಚೌಡಪ್ಪನಾಯಕನಿಗೆ ಇತರ ನಾಡುಗಳೊಂದಿಗೆ, 
ಈ ಕಲಿಸೆನಾಡನ್ನೂ ಬಳುವಳಿಯನಾಗಿ ಕೊಟ್ಟಿನಂ. 19 


ಈ ನಾಡಿನ ರಾಜಧಾನಿಯಕಾಗಿದ್ದ ಕಲಿಸೆ, ಈಗ 
ನಾಡಕಲಿಸೆ ಎಂಬ ಹೆಸರಿನ ಸಣ್ಣಗ್ರಾವಂವಾಗಿದೆ. ಇಲ್ಲಿ 
ಎರಡು ದೇವಾಲಯಗಳಿವೆ.ಒಂದಂ ರಾಮೇಶ್ವರ ದೇವಾ 
ಲಯ ; ವಂತ್ತೊಂದು ಮಲ್ಲಿಕಾರ್ಜುನ ದೇವಾಲಯ. 
ರಾಮೇಶ್ವರ ದೇವಾಲಯಂವೇ ಬಾಳೆಯಂವ್ಮು ವೆಗ್ಗಡೆ 
ಕಟ್ಟಿಸಿದ ಸೋಮೇಶ್ವರ ದೇವಾಲಯ. ಮಲ್ಲಿಕಾರ್ಜುನ 
ದೇವಾಲಯದ ಬಗ್ಗೆ ಐತಿಹಾಸಿಕವಾಗಿ ಏನೂ ತಿಳಿದಂ 
ಬರುವುದಿಲ್ಲ, ಈ ಎರಡೂ ನಕ್ಷತ್ರಾಕಾರದ ವೇದಿಕೆಯ 
ಮೇಲೆ ಕಟ್ಟಲ್ಪಟ್ಟವೆ. ಎರಡರಲ್ಲಿಯೂ ಗರ್ಭಗೃಹ, 
ಸುಖನಾಸಿ, ನವರಂಗ ಇವೆ... ಮಲ್ಲಿಕಾರ್ಜುನ ದೇವಾ 
ಲಯ ವಕಾತ್ರೃ ಕಲಾದೃಷ್ಟಿಯಿಂದ ವೈಶಿಷ್ಟ್ಯಪೂರ್ಣ 
ವಾಗಿದೆ, ಇಲ್ಲಿ ನವರಂಗದ ಸಂತ್ತ ತೆರೆದ ಜಗಲಿ ಇದೆ, 
ಅಲ್ಲಲ್ಲಿ ಕಟಾಂಜನಗಳಿವೆ. ನವರಂಗದ ಮೇಲುಚಾವಣಿಗೆ 
ಹಾಕಿದ ಕಲ್ಲುಚಪ್ಪಡಿಗಳ ತಳಭಾಗದಲ್ಲಿ ಅನೇಕ ಚಿತ್ರ 
ಗಳಿವೆ, ಈ ದೇವಾಲಯದ ಕಂಬಗಳ ತಳಭಾಗದಲ್ಲಿ 


ಇತಿಹಾಸ ದರ್ಶನ 


ತೆ 


ಲೆ ಮಂಖ, ವೇಲಂಭಾಗದಲ್ಲಿ ೧೬ ಮಂಂಖಗಳನ್ನು ಪಡೆ 
ದಿವೆ. ಇಲ್ಲಿರುವ ನಂದಿವಿಗ್ರಹವು ಸುಂದರ ಶಿಲ್ಪಕ್ಕೆ 
ಉತ್ತವಂ ವಕಾದರಿಯಣಗಿದೆ 


ಐತಿಹಾಸಿಕವಾಗಿ ಈ ದೇವಾಲಯಂದ ಬಗ್ಗೆ ಹೆಚ್ಚು 
ವಿವರಗಳು ದೊರೆಯದಿದ್ದರೂ ಜನರಂ ವಕಾಶ್ರ ಇವನ್ನು 
ತಂದೆ-ವಂಕ್ಕಳ ದೇವಾಲಯಂಗಳೆಂದೇ ಕರೆಯುತ್ತಾರೆ. 


ಇತಿಹಾಸ ದರ್ಶನ 


ಸುವಕಾರಂ ೮೦೦ ವರ್ಷಗಳ ಹಿಂದೆ ಕಟ್ಟಿರಂವ 
ಪ್ರಾಚೀನ ಸ್ಮಾರಕಗಳನ್ನು ಉಳಿಸಿಕೊಳ್ಳಬೇಕಾದದ್ದು, 


 ಬಾಳೆಯವ್ಮೂ ವೆಗ್ಗಡೆಯಂತಹ ಶಿಲ್ಪಕಲಾಭಿವನಾನಿ 


ವಠಾಂಡಲಿಕನನ್ನು ಇತಿಹಾಸದ ಪುಟಗಳಲ್ಲಿ ದಾಖಲಿಸಿ 
ಕೊಳ್ಳಬೇಕಾದದ್ದ ಜನತೆಯ ಹಾಗೂ ಇತಿಹಾಸಕಾರರ 
ಕರ್ತವ್ಯವೂ ಆಗಿದೆ, 


